ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಸಣ್ಣ, ಬಂದರು ಮತ್ತು ಒಳನಾಡು ಸಾರಿಗೆ ಮತ್ತು ಕಡಲ ತೀರಗಳ ಅಭಿವೃದ್ದಿ ಬಗ್ಗೆ 
ಶ್ರೀ ತಿಷ್ಟೇಸ್ವಾಮಿ ಕೆ.ಎ. (ನಾಮನಿರ್ದೇಶನ ಹೊಂದಿದವರು)- 


238 (305) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಸಣ್ಣ ಬಂದರು, ಒಳನಾಡು ಸಾರಿಗೆ ಮತ್ತು ಕಡಲ ತೀರಗಳ ಅಭಿವೃದ್ಧಿ ಬೆಳವಣಿಗೆಗೆ The 
Karnataka Maritime Board ನ್ನು ಸ್ಮಾಪಿಸಲಾಗಿದೆಯೇ; ಹಾಗೂ ಈ ಬೋರ್ಡ್‌ಗೆ ಪದಾಧಿಕಾರಿಗಳನ್ನು 
ನೇಮಿಸಲಾಗಿದೆಯೇ; ನೇಮಿಸಿದ್ದಲ್ಲಿ (ವಿವರ ನೀಡುವುದು) 


(ಆ) ರಾಜ್ಯದಲ್ಲಿರುವ ಒಟ್ಟು ಬೃಹತ್‌ ಮತ್ತು ಸಣ್ಣ ಬಂದರುಗಳೆಷ್ಟು; ಈ ಬಂದುರಗಳ ಅಭಿವೃದ್ದಿಗೆ ರಾಜ್ಯ 
ಸರ್ಕಾರ ಯಾವುದಾದರೂ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದೆಯೇ ; ರೂಪಿಸಿದ್ದಲ್ಲಿ ಈ ಯೋಜನೆಯನ್ನು 
ಯಾವ ಸಂಸ್ಥೆಯಿಂದ ನಿರ್ವಹಿಸಲಾಗಿದೆ; ಈ ಯೋಜನಾ ವರದಿಯ ಸಂಕ್ಲಿಪ್ಪ ವಿವರ ನೀಡುವುದು; 


(ಇ) ಕೇ೦ದ್ರ ಸರ್ಕಾರದ 'ಸಾಗರ ಮಾಲಾ ಯೋಜನೆ' ಯಡಿ ಯಾವ ಯಾವ ಬಂದರುಗಳನ್ನು ಮತ್ತು ಕಡಲ 
ತೀರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ? (ವಿವರ ನೀಡುವುದು) 


